ಕರ್ನಾಟಕ ವಿಧಾನ ಪರಿಷತು 


01. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1255 

02. ಸದಸ್ಯರ ಹೆಸರು ್ಥ ಡಾ॥ ತಳವಾರ್‌ ಸಾಬಣ್ಣ 
(ನಾಮನಿರ್ದೇಶನ ಹೊಂದಿದವರು) 

03. ಉತ್ತರಿಸುವ ದಿನಾಂಕ - 23.12.2021 

04. ಉತ್ತರಿಸುವ ಸಚಿವರು ್ಞ ಮಾನ್ಯ ಗೃಹ ಸಚಿವರು 


ಕರ್ನಾಟಕ ರಾಜ್ಯ ಪೊಲೀಸ್‌ ಇಲಾಖಯ ವಿವಿಧ 
ಪೊಲೀಸ್‌ ಠಾಣೆಯಲ್ಲಿ 20-30 ವರ್ಷಗಳ ಸೇವೆ 
ಸಲ್ಲಿಸಿದ್ದ 977 ಜಾಡಮಾಲಿ (Sweepers) 
ನೌಕರರನ್ನು ಸೇವೆಯಿಂದ ಏಕಾಏಕಿ ವಜಾಗೊಳಿಸಿ 
ಹೊರಗುತ್ತಿಗೆ ನೀಡಲು ಆದೇಶಿಸಿದ್ದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
01 


8 


ಇಲಾಖೆಯನ್ನು ಹೊರಗುತ್ತಿಗೆ ಪದ್ದತಿಯಿಂದ 
ವಿನಾಯಿತಿ ನೀಡಿ 977 ಮಂದಿ ಅಂಶಕಾಲಿಕ 
ಜಾಡಮಾಲಿಗಳನ್ನು 'ಡಿ' ಗ್ರೂಪ್‌ (ಕಛೇರಿ 
ನಿರ್ವಹಣಾ ಸಹಾಯಕರು ಎಂದು ಪದನಾಮ 
ಮಾಡಿ) ನೌಕರರೆಂದು ನೇಮಕ ಮಾಡಿಕೊಳ್ಳು 
ವಿವರವಾದ ಪ್ರಸ್ತಾವನೆಯನ್ನು ಮಹಾನಿರ್ದೇಶಕರು, 
ಕರ್ನಾಟಕ ರಾಜ್ಯ ಪೊಲೀಸ್‌ ಇಲಾಖೆ ಬೆಂಗಳೂರು 
ಇವರಿಗೆ ಸಲ್ಲಿಸಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 

ತೀರಾ ಬಡವರಾದ ಹಾಗೂ ಕುಟುಂಬ ನಿರ್ವಹಣೆ 
ಜವಾಬ್ದಾರಿ ಹೊಂದಿರುವ 977 ಜಾಡಮಾಲಿಗಳ 
ಮರು ನೇಮಕ ಮಾಡಿಕೊಳ್ಳಲು ಸರ್ಕಾರವು ಯಾವ 
ನಿರ್ಧಾರ ತೆಗೆದುಕೊಂಡಿದೆ; 

977 ಜಾಡಮಾಲಿ ಕುಟುಂಬಗಳಿಗ ಸರ್ಕಾರ 
ನ್ಯಾಯ ಒದಗಿಸಲು ಕ್ರಮ ಕೈಗೊಳ್ಳುವುದೇ? 


ಅಂಶಕಾಲಿಕ ಜಾಡಮಾಲಿಗಳನ್ನು ಮರು ನೇಮಕ 
ಮಾಡಿಕೊಳ್ಳಲು ನಿಯಮಗಳಲ್ಲಿ 
ಅವಕಾಶವಿರುವುದಿಲ್ಲ. ಆದ್ದರಿಂದ, ಯಾವುದೇ ಕ್ರಮ 
ಕೈಗೊಂಡಿರುವುದಿಲ್ಲ. 


HD/196/PPS/2021 


